ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: 1654 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 20-03-2020 
ಕೃಸ ಪಕ್ನೆ ಉತ್ತರ 

ಅ | ರಾಜ್ಯ ರಸ್ತೆ ಸಾರಿಗೆ ನಿಗಮವು ಸಾರ್ವಜನಿಕರಿಗೆ ರಾಜ್ಯದ ಸಾರ್ವಜನಿಕ ಸಾರಿಗೆ ಪ್ರಯಾಣಿಕರ 
ಪರಿಣಾಮಕಾರಿಯಾಗಿ ಸೇವೆಯನ್ನು ಅವಶ್ಯಕತೆಗೆ ಅನುಗುಣವಾಗಿ ಪರಿಣಾಮಕಾರಿ ಹಾಗೂ 
ಒದಗಿಸುವ ಹಿನ್ನೆಲೆಯಲ್ಲಿ ನಾಲ್ಕು ದಕ್ಷತೆಯಿಂದ ಕಾರ್ಯ ನಿರ್ವಹಿಸಲು ಅನುವಾಗುವಂತೆ 
ವಿಭಾಗಗಳನ್ನು ಮಾಡಿದ್ದರೂ ಈವರೆಗೂ | ಮಾಡಲು ಸರ್ಕಾರವು ಕ.ರಾ.ರ.ಸಾ.ನಿಗಮವನ್ನು ವಿಭಜಿಸಿ 
ನಿರೀಕ್ಷಿತ ಫಲಿತಾಂಶ ಬಂದಿಲ್ಲದಿರುವುದು | ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಈಶಾನ್ಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಕರ್ನಾಟಕ ಸಾರಿಗೆ ಸಂಸ್ಥೆ ಮತ್ತು ವಾಯುವ್ಯ ಕರ್ನಾಟಕ 
ಬಂದಿದ್ದಲ್ಲಿ, ವಿವರ ನೀಡುವುದು; ಸಾರಿಗೆ ಸಂಸ್ಥೆ ಪ್ರತ್ಯೇಕ ನಿಗಮಗಳನ್ನು ರಸ್ತೆ ಸಾರಿಗೆ 
ನಿಗಮದ ಕಾಯಿದೆ 19580 ರ ಸೆಕ್ಷನ್‌ 3 ರನ್ನಯ 

ಸ್ಲಾಪಿಸಿರುತವೆ. 

[a] pr) 
ಕ.ರಾ.ರ.ಸಾ.ನಿಗಮವನ್ನು ನಾಲ್ಕು ಸಂಸ್ಥೆಗಳನ್ನಾಗಿ 
ವಿಭಜಿಸಿದ ಧ್ವೇಯೋಧೇಶಗಳನ್ನು ಸಾಧಿಸಿರುವುದಕ್ಕೆ 
ಸಂಬಂಧಿಸಿದಂತೆ ವಿವರಗಳನ್ನು “ಅನುಬಂಧ” ದಲ್ಲಿ 

ನೀಡಲಾಗಿದೆ. 
ಆ |ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟು 


ಇರುವ ವಾಹನಗಳ ಸಂಖ್ಯೆ 
(ವಿಭಾಗವಾರು ವಿವರ ನೀಡುವುದು) 


ಘು: 
ಐಷ್ಟು; 


16 ಕಾರ್ಯಾಚರಣೆ ವಿಭಾಗಗಳಿದ್ದು, ವಾಹನಗಳ ಸಂಖ್ಯೆಯ 
ವಿವರ ಈ ಕೆಳಕಂಡಂತಿರುತ್ತದೆ: 


ಕಮ ವಾಹನಗಳ 
FN ಏಿಭಾಗೆ ಸಂಖ್ಯೆ 

1 |ಜೆಂಗಳೊರು ಕೇಂದ್ರಿಯ | 79 
2 ರಾಮನಗರ" NN SS 
3 ತುಮಕೂರು ' INNS 
4 "| ಕೋಲಾರ ST 
5 ಚಿಕ್ಕಬಳ್ಳಾಪುರ & 604 

6 ಮೈಸೊರು ನೆಗರ 
7 ಮೈಸೂರು ಗಾಮಾಂತರ | 710 1 
8 ಮಂಡ್ಯ 471 

9] ಚಾಮರಾಜನಗರ 67 
10 | ಹಾಸನ SE 

11 ಚಿಕ್ಕಮಗಳೂರು ಕ್‌ 
12 | ಮಂಗಳೂರು 

1 |ಪಮತ್ತೂರು 
14 7ದಾವಣಗೆರ್‌ 

15 ಶಿವಮೊಗ್ಗ 

16 | ಚಿತ್ರದುರ್ಗ 


ಕ.ರಾ.ರ.ಸಾ ನಿಗಮದಲ್ಲಿ ವಾಹನಗಳನ್ನು 


ಕಿಮೀಗೆ ತಗಲುವ ವೆಚ್ಚವೆಷ್ಟು? 


ಇ |ಈ ವಾಹನಗಳನ್ನು ಖರೀದಿಸಿದ ಎಷ್ಟು 
ವರ್ಷಗಳ ಅವಧಿಯ ನಂತರ ಸ್ವ್ಯಾಪ್‌ ನಿಷ್ಟಿಯಗೊಳಿಸಲು ಕೆಳಗಿನಂತೆ ಮಾನದಂಡಗಳನ್ನು 
(Scrap) ಮಾಡಲಾಗುವುದು; ಅನುಸರಿಸಲಾಗುತ್ತಿರುತ್ತದೆ: 

. ಸಾಮಾನ್ಯ! ನಾನ್‌ ಎ.ಸಿ ಮಾದರಿ ವಾಹನಗಳು 9.0 
ಲಕ್ಷ ಸವಕಳಿ ಕಿ.ಮೀ. ಕ್ರಮಿಸಿದ ನಂತರ 
ನಿರುಪಯುಕ್ತಗೊಳಿಸಲು ಅನುಮತಿ 
ನೀಡಲಾಗುತ್ತಿರುತ್ತದೆ. 

* ಕರೋನಾ ಸ್ಲೀಪರ್‌ ವಾಹನಗಳು 11.0 ಲಕ್ಷ ಸವಕಳಿ 
ಕಿ.ಮೀ. ಕ್ರಮಿಸಿದ ನಂತರ ನಿರುಪಯುಕ್ತಗೊಳಿಸಲು 
ಅನುಮತಿ ನೀಡಲಾಗುತ್ತಿರುತ್ತದೆ. 

* ಪ್ರತಿಷ್ಠಿತ ವಾಹನಗಳಾದ ವೋಲ್ಡೋ, ಸ್ಕ್ಯಾನಿಯಾ, 
ಮರ್ಸೀಡಿಸ್‌ ಬೆಂಜ್‌ ವಾಹನಗಳು 13.0 ಲಕ್ಷ ಸವಕಳಿ 
ಕಿ.ಮೀ. ಕ್ರಮಿಸಿದ ನಂತರ ನಿರುಪಯುಕ್ತಗೊಳಿಸಲು 
ಅನುಮತಿ ನೀಡಲಾಗುತ್ತಿರುತ್ತದೆ. 

ಅಂತೆಯೇ, ವಾಹನಗಳ ಭೌತಿಕ ಹಾಗೂ ತಾಂತ್ರಿಕ 
ಸ್ಥಿತಿಗತಿಗಳನ್ನಾಧರಿಸಿ ಬಸ್ಸುಗಳನ್ನು ನಿಷ್ಟಿಯಗೊಳಿಸಲು 
ಅನುಮತಿಸಲಾಗುತ್ತಿರುತ್ತದೆ. 
ಈ | ಸದರಿ ವಾಹನಗಳ ಸಂಚಲನಕ್ಕೆ ಪ್ರತಿ. ಪ್ರಸ್ತುತ ವಾಹನಗಳ ಸಂಚಲನಕ್ಕೆ ಪ್ರತಿ ಕಿ.ಮೀ.ಗೆ 


ಸರಾಸರಿ ರೂ.36.41 ರಷ್ಟು ವೆಚ್ಚ ತಗಲುತ್ತದೆ. 


ಸಂಖ್ಯೆ; ಟಿಡಿ 124 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


i 


ಅನುಬಂಧ - 1 


ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಉಗಮ ಮತ್ತು ಬೆಳವಣಿಗೆ 


ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು 1961 ರಂದು ಅಸ್ಥಿತ್ವಕ್ಕೆ ಬಂದಿತು. ನಿಗಮದ ಪ್ರಮುಖ ಉದ್ದೇಶ 
ಸಮರ್ಥ, ಮಿತವ್ಯಯಕಾರಿ, ಅಗತ್ಕತೆಗನುಗುಣವಾಗಿ ಹಾಗೂ ಸೂಕ್ತ ಸಮನ್ವಯತೆಯಿಂದ ಕೂಡಿರುವ ಸೇವೆಗಳನ್ನು 
ಒದಗಿಸುವುದಾಗಿದ್ದು, ಇದು ಸಾರಿಗೆಯುಕ್ತ ಸಂಸ್ಥೆಯಾಗಿದ್ದು ಸೇವೆಗಳನ್ನು ವ್ಯಾವಹಾರಿಕ ತತ್ಯಗಳನ್ಮಾಧರಿಸಿ 
ಕಾರ್ಯಾಚರಣೆ ಮಾಡುತ್ತಿದೆ. ಇದು ಸೇವಾಧಾರಿತ ಸಂಸ್ಥೆಯಾಗಿದ್ದು, ಲಾಭಾದಾರಿತ ಸಂಸ್ಥೆಯಾಗಿರುವುದಿಲ್ಲ. 


ವಿವಿಧ ಕ್ಷೇತಗಳಲ್ಲಿ ಕರ್ನಾಟಕವು ಸಾಧಿಸಿದ ತ್ವರಿತ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ, ಕ.ರಾ.ರ.ಸಾ. ಸಂಸ್ಥೆಯು 
ಕನ್ನಡಿಗರ ಮತ್ತು ನೆರೆಯ ರಾಜ್ಯದವರ ಸಾರಿಗೆ ಬೇಡಿಕೆಗಳನ್ನು A ಅತ್ಯುತ್ತಮ ಸಂ ಸ್ಥೆಯಾಗಿ 
ರೂಪುಗೊಂಡಿತು. ದಿನಾಂಕ 31-03-1997ರ ಅಂತ್ಯಕ್ಕೆ, ವಕೀಕೃತ ಸಂಸ್ಥೆಯು 19 ವಿಭಾಗಗಳಲ್ಲಿ 
ಕಾರ್ಯಾಚರಿಸುತ್ತಿತ್ತು. ಅವುಗಳಲ್ಲಿ 17 ವಿಭಾಗಗಳು ಗ್ರಾಮಾಂತರ ಸಾರಿಗೆ ವಿಭಾಗಗಳಾಗಿದ್ದು ಎರಡು ವಿಭಾಗಗಳು 
ಬೆಂಗಳೂರಿನಲ್ಲಿ: ನಗರ ಸಾರಿಗೆ ಕಾರ್ಯಾಚರಣೆ ವಿಭಾಗಗಳಾಗಿತ್ತು 108 ಘಟಕಗಳು, 2 ಪ್ರಾದೇಶಿಕ 
ಕಾರ್ಯಾಗಾರಗಳು ಮತ್ತು ಬೆಂಗಳೂರಿನಲ್ಲಿ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿತ್ತು. 281 ಖಾಯಂ ಮತ್ತು ॥1 
ತಾತ್ಕಾಲಿಕ ಬಸ್‌ ನಿಲ್ದಾಣಗಳು ಹೊಂದಿತ್ತು 59033 ಸಿಬ್ಬಂದಿಯನ್ನು ಹೊಂದಿದ್ದು, 'ಪ್ರಿ ಅಮಸೂಜಚಿಗೆ ಸಿಬ್ಬಂದಿ 
ಪ್ರಮಾಣ 6.22ರಷ್ಟಿತ್ತು' 9493 ಅನುಸೂಚಿಗಳನ್ನು 13273 ಮಾರ್ಗಗಳಲ್ಲಿ ಕಾರ್ಯಾಚರಿಸಲಾಗುತ್ತಿತ್ತು. ಹಾಗೂ 
ಸರಾಸರಿ ದೈನಂದಿನ 'ಫರಿಣಾಮಕಾರಿ ಕಿ.ಮೀ.ಗಳು 27.95 ಲಕ್ಷವಾಗಿತ್ತು. ಅಂತರರಾಜ್ಯ ಮಾರ್ಗಗಳಲ್ಲಿ ಸಂಸ್ಥೆಯು 
ಪರಸರ ಓಪಂದದ ಮೇಲೆ ನೆರೆಯ ರಾಜ್ಯಗಳಿಗೆ ಕಾರ್ಯಾಚರಿಸಲಾಗುತ್ತಿತ್ತು ಒಟ್ಟು 10476 ವಾಹನಗಳನ್ನು 
ಹೊಂದಿದ್ದು, ಸರಾಸರಿ ವಾಹನ ಉಪಯುಕ್ತತೆ 299.6 ಕಿ.ಮೀ.ಗಳಾಗಿತ್ತು. ಪ್ರತಿ ದಿನ ಸರಾಸರಿ 57.82 ಲಕ್ಷ 
ಪ್ರಯಾಣಿಕರನ್ನು ಕೊಂಡೊಯ್ಯಲಾಗುತ್ತಿತ್ತು. 


ಕಾರ್ಯಾಚರಣೆ ದಕ್ಷತೆಯನ್ನು ಸುಧಾರಿಸಲು, ಪ್ರಯಾಣಿಕರಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನು 
ಒದಗಿಸಲು ಮತ್ತು ಕಾರ್ಯಾಚರಣೆಯ ಮೇಲೆ ಪರಿಣಾಮಕಾರಿ ಮೇಲ್ವಿಚಾರಣೆಯನ್ನು ಹೊಂದಲು. ಕರ್ನಾಟಕ 
ಸರ್ಕಾರವು ಸಂಸ್ಥೆಯನ್ನು ನಾಲ್ಕು ಪ್ರತ್ವೇಕ ಸಂಸ್ಥೆಗಳನ್ನಾಗಿ ವಿಭಜಿಸಲು ಆದೇಶ ಸಂಖ್ಯೆ ಹೆಚ್‌ಟಿಡಿ 127/ಟಿಆರ್‌ಎ/96 
ದಿನಾಂಕ 22-02-1997 ಅನ್ನು. ಹೊರಡಿಸಿತು. 


1996-97ರವರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಅವಿಭಜಿತ/ಏಿಕೀಕೃತ ಸಂಸ್ಥೆಯಾಗಿ ಆಗಿತ್ತು. 
1997-98ನೇ ಸಾಲಿನಲ್ಲಿ, ರಾಜ್ಯ ಸರ್ಕಾರವು ಕ.ರಾ.ರ.ಸಾ.ಸಂಸ್ಥೆಯಿಂದ ಎರಡು ಹೊಸ ಸಂಸ್ಥೆಗಳನ್ನು ಬೇರ್ಪಡಿಸಿ, 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇವುಗಳನ್ನು 
ಹೊಸದಾಗಿ ಪ್ರಾರಂಭಿಸಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿ ಮತ್ತು 
ವಾ.ಕ.ರ.ಸಾ.ಸಂಸ್ಥೆ ಕೇಂದ್ರ ಕಚೇರಿಯು ಹುಬ್ಬಳ್ಳಿಯಲ್ಲಿರುತ್ತದೆ. ಬೆಂ.ಮ.ನ.ಸಾ.ಸಂಸ್ಥೆ ದಿನಾಂಕ 15-08- 1997ರಂದು 
ಅಸ್ಥಿತ್ವಕ್ಕೆ ಬಂದಿದ್ದು ಬೆಂಗಳೂರು ನಗರದ ನಗರ ಸಾರಿಗೆ ಬೇಡಿಕೆಯನ್ನು ಪೂರೈಸಲಾಗುತ್ತಿದೆ ದಿನಾಂಕ 01-11- 
1997ರಂದು ವಾ.ಕ.ರ.ಸಾ.ಸಂಸ್ಥೆ ಅಸ್ಥಿತ್ವಕ್ಕೆ ಬಂದಿದ್ದು, ರಾಜ್ಯದ ಫಾಯವ್ಧ ಭಾಗದ ಜಿಲ್ಲೆಗಳ ಸಾರಿಗೆ 
ಬೇಡಿಕೆಗಳಿಗನುಗುಣವಾಗಿ ಸೇವೆಯನ್ನು ಒದಗಿಸುತಿದೆ. ಈ.ಕ.ರ.ಸಾ.ಸಂಸ್ಥೆಯನ್ನು ದಿನಾಂಕ 15-08-2000ರಂದು 
ಸ್ಥಾಪಿಸಲಾಯಿತು. ಅದರ ಕೇಂದ್ರ ಕಚೇರಿಯು ಗುಲ್ಲರ್ಗದಲ್ಲಿದ್ದು, ರಾಜ್ಯದ ಈಶಾನ್ಯ ಜಿಲ್ಲೆಗಳ ಸಾರಿಗೆ 
ಬೇಡಿಕೆಗಳಿಗನುಗುಣವಾಗಿ ಸೇವೆಯನ್ನು ಒದಗಿಸುತ್ತಿದೆ. 


ಪ್ರಸ್ತು: ಸಂಸ್ಥೆಯನ್ನು ನಾಲ್ಕು ಸಂಸ್ಥೆಗಳಾಗಿ ವಿಭಜಿಸಿದ ನಂತರ ಪ್ರಮುಖಾಂಶಗಳ ವಿವರ ಈ ಕೆಳಕಂಡಂತಿದೆ: 


ದಿನಾಂಕ 31-03-2019ರ ಅಂತ್ಯಕ್ಕೆ. ಸಂಸ್ಥೆಗಳು ಒಟ್ಟು 41 ವಿಭಾಗಗಳಲ್ಲಿ ಕಾರ್ಯಾಚರಿಸುತ್ತಿದೆ. ಅವುಗಳಲ್ಲಿ 
34 ವಿಭಾಗಗಳು ಗ್ರಾಮಾಂತರ ಸಾರಿಗೆ ವಿಭಾಗಗಳಾಗಿದ್ದು, ಒಂದು ಬಸ್‌ ನಿಲ್ದಾಣ ವಿಭಾಗವಾಗಿದ್ದು, 6 ವಿಭಾಗಗಳು 
ಬೆಂಗಳೂರಿನಲ್ಲಿ ನಗರ ಸಾರಿಗೆ ಕಾರ್ಯಾಚರಣೆ ವಿಭಾಗಗಳಾಗಿರುತ್ತವೆ. 232 ಘಟಕಗಳು, 7 ಪ್ರಾದೇಶಿಕ 
ಕಾರ್ಯಾಗಾರಗಳು ಮತ್ತು ನಾಲ್ಕು ಕೇಂದ್ರ ಕಚೇರಿಯನ್ನು ಹೊಂದಿದ್ದು, 540 ಬಸ್‌ ನಿಲ ್ಟಾಣಗಳು ಹೊಂದಿರುತ್ತದೆ. 
116756 ಸಿಬ್ಬಂದಿಯನ್ನು ಹೊಂದಿದ್ದು, ಪ್ರತಿ ಅನುಸೂಚಿಗೆ ಸಿಬಂದಿ ಪ್ರಮಾಣ 4.99ರಷ್ಟಿದೆ. 23306 
ಅನುಸೂಚಿಗಳನ್ನು 15815 ಮಾರ್ಗಗಳಲ್ಲಿ ಕಾರ್ಯಾಚರಿಸಲಾಗುತ್ತಿರುತ್ತದೆ ಹಾಗೂ ಸರಾಸರಿ ದೈನಂದಿನ 


ಪರಿಣಾಮಕಾರಿ ಕಮೀ. ಗಳು 70.70 ಲಕ್ಷವಾಗಿರುತ್ತದೆ. ಅಂತರರಾಜ್ಯ ಮಾರ್ಗಗಳ ಳಲ್ಲಿ ಸಂ ೦ಸ್ಕೆಯು ಯು ಪರಸ್ಪರ ಒಪಂದದ 


ಮೇಲೆ ನೆರೆಯ ರಾಜ್ಯಗಳಿಗೆ ಕಾರ್ಯಾಚರಿಸಲಾಗುತ್ತಿರುತ್ತದೆ. ಒಟ್ಟು 25064 ವಾಹನಗಳನ್ನು ಹೊಂದಿದ್ದು, ಸರಾಸರಿ 
ವಾಹನ ಉಪಯುಕ್ತತೆ 314 ಕಿ.ಮೀ.ಗಳಾಗಿರುತ್ತದೆ. ಪ್ರತಿ ದಿನ ಸರಾಸರಿ 99.71 ಲಕ್ಷ ಪ್ರಯಾಣಿಕರನ್ನು 
ಕೊಂಡೊಯ್ಯಲಾಗುತ್ತಿದೆ. 


ಮುಂದುವರೆದು ಆಡಳಿತ ವಿಕೇಂದ್ರೀಕರಣದಿಂದಾಗಿ ಸಾರ್ವಜನಿಕ ಪ್ರಯಾಣಿಕರ ಸಾರಿಗೆ ಸಮಸ್ಯೆಗಳಿಗೆ 
ಕೂಡಲೇ ಸ್ಪಂದಿಸಿ ಉತ್ತಮ ಸಾರಿಗೆ ಸೇವೆ ನೀಡಲಾಗುತ್ತಿದೆ. ಹೆಚ್ಚಿನ ಸಾರಿಗೆಗೆಗಳನ್ನು ಗ್ರಾಮಾಂತರ ಪ್ರದೇಶಗಳಿಗೆ 
ಕಾರ್ಯಾಚರಿಸುತ್ತಿದ್ದು ಸಾರ್ವಜನಿಕ ಪ್ರಯಾಣಿಕರ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸದರಿ ಗ್ರಾಮಾಂತರ 
ಸಾರಿಗೆಗಳನ್ನು ಕೇವಲ ಒಂದು ಬದಿಯ ದಟ್ಟಣೆ ಇದ್ದಾಗಿಯೂ ಕಾರ್ಯಾಚರಿಸಲಾಗುತ್ತಿದೆ. ಇನ್ನೂ ಹೆಚ್ಚಿನ ಸಾರಿಗೆ 
ಸೌಲಭ್ಯ ಕಲ್ಲಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಂದ/ಸಾರ್ವಜನಿಕ ಪಯಾಣಿಕರಿಂದ ಬಂದ ಅಹವಾಲುಗಳಿಗೆ ಸಂದಿಸಿ 
ಇನ್ನೂ ಹೆಚ್ಚಿನ ಸಾರಿಗೆ ಸೌಲಭ್ಯ ಕಲ್ಲಸುವ ನಿಟ್ಟಿನಲ್ಲಿ ಸಂಸ್ಥೆಗಳು ಬದ್ದವಾಗಿದೆ. 


ಒಟ್ಟಾರೆಯಾಗಿ ಸಂಸ್ಥೆಯನ್ನು 4 ಪ್ರತ್ಯೇಕ ಸಂಸ್ಥೆಯನ್ನಾಗಿ ವಿಭಜಿಸಿದ ನಂತರ ಸಾರ್ವಜನಿಕರಿಗೆ 
ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಾರಿಗೆ ಸೌಲಭ್ಯ ನೀಡಲು ಮತ್ತು ಪ್ರಯಾಣಿಕರ ಬೇಡಿಕೆಗಳಿಗೆ ಕೂಡಲೇ ಸ್ಪಂದಿಸಲು ಹೆಚ್ಚಿನ 


ಅನುಕೂಲವಾಗಿರುತ್ತದೆ. - 


kkk 


